ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1375 
ಮಾನ್ಯ ವಿಧಾನ ಪರಿಷತ್‌ ಸದಸ್ಯರು | ಶ್ರೀ ಕೆ.ಎ. ತಿಪ್ಪೇಸ್ವಾಮಿ 
ಉತ್ತರಿಸಬೇಕಾದ ದಿನಾಂಕ 23.09.2021 


ಉತ್ತರಿಸಬೇಕಾದ ಸಚಿವರು ಮಾನ್ಯ ಕಾನೂನು, ನ್ಯಾಯ ಮತ್ತು ಮಾನವ 
ಹಕ್ಕುಗಳು ಹಾಗೂ ಸಣ್ಣ ನೀರಾವರಿ ಸಚಿವರು 


ಪ್ರ.ಸಂ. ಪ್ರಶ್ನೆ ಉತ್ತರ 

(ಅ) | ರಾಜ್ಯ ಸರ್ಕಾರದ ಕಾನೂನು ಮತ್ತು | ಿಸ್ಮಾಪನೆ: ಕರ್ನಾಟಕ ಕಾನೂನು ಮತ್ತು 
ಸಂಸದೀಯ ವ್ಯವಹಾರಗಳ | ಸಂಸದೀಯ ಸುಧಾರಣಾ ಸಂಸ್ಥೆಯು 
ಇಲಾಖೆಗಳ ಅಡಿಯಲ್ಲಿರುವ | (ಕಾಸಂಸು) ಕಾನೂನು ಇಲಾಖೆಯ ಒಂದು 


ಅಂಗ ಸಂಸ್ಥೆಯಾಗಿದೆ. ಈ ಸಂಸ್ಥೆಯನ್ನು |. 
ಸರ್ಕಾರದ ಆದೇಶ ಸಂಖ್ಯೆ. ಸಂವ್ಯಶಾಇ 88 
ಆಡಳಿತ 2005 (ಭಾಗ), ಬೆಂಗಳೂರು, 
ದಿನಾಂಕ: 06.08.2005ರಂದು  ಅಸ್ತಿತ್ನಕ್ಕೆ 
ಬಂದಿದೆ. 


ಹ ಈ ಸಂಸ್ಥೆಯ ಧ್ಯೇಯೋದ್ದೇಶಗಳು |! 
ಈ ಕೆಳಕಂಡಂತಿವೆ: 

ಎ) ಜನ ಸಾಮಾನ್ಯರಿಗೆ ಹಾಗೂ ಕಾನೂನು 
ವಿದ್ಯಾರ್ಥಿಗಳಿಗೆ ಕಾನೂನು ಜಾಗ್ಯೃತಿ, 
ಸುಧಾರಣೆಗೆ ಅನುವಾಗುವಂತೆ 
ಸಮಾವೇಶಗಳು, ವಿಚಾರ ಸಂಕಿರಣಗಳು, 
ಅಣುಕು ಸಂಸತ್‌ ಹಾಗೂ ವಿಧಾನಸಭಾ 
ಅಧಿವೇಶನಗಳು ಮತ್ತು ಶಾಸನೀಯ 
ವರ್ತಮಾನ ವೇದಿಕೆಗಳನ್ನು 
ಸಂಘಟಿಸುವುದು; 

ಬಿ) ಶಾಸನೀಯ ಹಾಗೂ ಸಾಕ್ಷರತೆಯನ್ನು 
ವೃದ್ಧಿಸುವ ಸಂಶೋಧನಾ 
ಪ್ರಬಂಧಗಳನ್ನು, ಕೈಪಿಡಿಗಳನ್ನು, 
ನಿಯತಕಾಲಿಕೆಗಳು ಮತ್ತು ವೃತ್ತ 
ಪತ್ರಿಕೆಗಳನ್ನು ಪ್ರಕಟಗೊಳಿಸುವುದು:; 

ಸಿ) ಸಂಸದೀಯ ನಡವಳಿಕೆಗಳ ಅಧ್ಯಯನ 
ಮತ್ತು ಸುಧಾರಣೆಗೆ ಅವಕಾಶ 
ಮಾಡುವುದು; 

ಡಿ) ವ್ಯಾಯ ನಿರ್ಣಯಗಳ 
ಕೋಶಗಾರವನ್ನು ಸಂಸ್ಕಾಪಿಸಿ ಸಾಮಾಜಿಕ 
.ನೀತಿ ಮತ್ತು ಶಾಸನೀಯ ಉದ್ದೇಶಗಳಿಗೆ ಈ 
ತೀರ್ಪುಗಳ * ಅನುಗುಣತ್ವ್ಮದ ವಿಮರ್ಶಾತ್ಮಕ 
ಮಾಪನವನ್ನು ಅಧ್ಯಯನ ಸಮೂಹಗಳು 
ಹಮ್ಮಿಕೊಳ್ಳುವಂತೆ ವ್ಯವಸ್ಥೆ 
ಮಾಡುವುದರೊಂದಿಗೆ ಜನತೆಯಲ್ಲಿ ಈ 
ಬಗ್ಗೆ ಜಾಗೃತಿ ಮೂಡಿಸುವುದು; 

ಇ) ಸಾಮಾಜಿಕ ಪ್ರಗತಿಗಾಗಿ ಅವಶ್ಯವಾಗುವ 
ಹೊಸ ಹೊಸ ಕಾನೂನುಗಳ ರಚನೆಗೆ 
ಸರ್ಕಾರಕ್ಕೆ ಸಲಹೆ ನೀಡುವುದು; 


ಕರ್ನಾಟಿಕ ಕಾನೂನು ಮತ್ತು 
ಸಂಸದೀಯ ಸುಧಾರಣಾ ಸಂಸ್ಥೆಯ 
ಸ್ಮಾಪನೆ, ಧ್ಯೇಯೋದ್ದೇಶ ಮತ್ತು 
ಕಾರ್ಯ ಸ್ಥರೂಪಗಳೇನು; (ಪೂರ್ಣ 
ವಿವರ ನೀಡುವುದು) 


-2- 


(ಆ) 


ವಿವರ ನೀಡುವುದು) 


ಕರ್ನಾಟಿಕ ಕಾನೂನು ಮತ್ತು 
ಸಂಸದೀಯ ಸುಧಾರಣಾ ಸಂಸ್ಥೆ 
ಕಾರ್ಯ ನಿರ್ವಹಣೆಗೆ ಇರುವ 
| ಮಂಡಳಿಗಳು ಯಾವುವು; (ಪೂರ್ಣ 


) ಆಡಳಿತ ಪರಿಷತ್‌ 


ಸಂಸ್ಥೆಯ ಆಡಳಿತವು ಆಡಳಿತ 
ಪರಿಷತ್‌ನಲ್ಲಿ ವಿಹಿತವಾಗಿದ್ದು ಸಮಿತಿಯು 
ಈ ಕೆಳಕಂಡಂತೆ ಇದೆ. 


ಸನ್ಮಾನ್ಯ 
ಮುಖ್ಯಮಂತ್ರಿಗಳು 
ಕರ್ನಾಟಕ ಸರ್ಕಾರ 
ಸನ್ಮಾನ್ಯ ಕಾನೂನು 
ಮತ್ತು ಸಂಸದೀಯ 
ವ್ಯವಹಾರಗಳ 
ಸಜಿವರು _ 
ಸರ್ಕಾರದ ಮುಖ್ಯ 
ಸನಾರ್ಯದರ್ಶಿಗಳು 
ಮುಖ್ಯಮಂತ್ರಿಗಳ 
ಪ್ರಧಾನ 
ಕಾರ್ಯದರ್ಶಿಗಳು 
ಕಾನೂನು ಇಲಾಖೆಯ 
ಕಾರ್ಯದಶ್ರೀಗಳು 
ಸಂಸದೀಯ 
ವ್ಯವಹಾರಗಳ 
ಇಲಾಖೆಯ 
ಕಾರ್ಯದರ್ಶಿಗಳು 
ಇತರೆ ಎರಡು ಜನ 
_ಸಹಯೋಜಿತ- - 
ನಾಮನಿರ್ದೇಶಿತರು 
ಸಂಸ್ಥೆಯ 
ನಿರ್ದೇಶಕರು 


(ಇ) 


ಚಟುವಟಿಕೆಗಳು  -ಯಾವುವು; 
| ಪೂರ್ಣ ವಿವರ ನೀಡುವುದು) 


ಈ ಸಂಸ್ಥೆಯಿಂದ ಕಳೆದ ಮೂರು 
ವರ್ಷಗಳಲ್ಲಿ ಮತ್ತು ಪ್ರಸ್ತುತ 
ವರ್ಷದಲ್ಲಿ ನಡೆಸಿರುವ ಕಾರ್ಯ 


1-| 2018-19ನೇ ಸಾಲಿನಲ್ಲಿ ವಿಚಾರ 
ಸಂಕಿರಣಗಳು | 

ಮತ್ತು ಮಾದರಿ ವಿಧಾಸಸಭಾ 
ಅಧಿವೇಶನ ಸ್ಪರ್ಧೆ 

2019-20ನೇ ಸಾಲಿನಲ್ಲಿ ವಿಚಾರ 
ಸಂಕಿರಣ / ಕಾರ್ಯಾಗಾರ 
2020-21ನೇ ಸಾಲಿನಲ್ಲಿ 
ಕಾರ್ಯಕ್ರಮಗಳು 

ಕೋವಿಡ್‌-19ರ ಸಾಂಕ್ರಾಮಿಕ ವೈರಸ್‌ 
ಕಾರಣದಿಂದ ಕಾರ್ಯಕ್ರಮಗಳು 
ಕುಂಠಿತವಾಗಿದೆ 

(ವಿವರಗಳನ್ನು ಅನುಬಂಧ-1ರಲ್ಲಿ 
ಲಗತ್ತಿಸಿದೆ) - 


3- 


(ಈ) |ಈ ಸಂಸ್ಥೆಯಿಂದ ಕೇಂದ್ರ ಮತ್ತು| ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 
ರಾಜ್ಯ . ಸರ್ಕಾರಗಳು | ಅನುಷ್ಠಾನಗೊಳಿಸುವ ಮತ್ತು ಹೊಸದಾಗಿ 
ಅನುಷ್ಠಾನಗೊಳಿಸುವ ಮತ್ತು | ಹೊರ ತರುವ . ಕಾಯಿದೆಗಳ ಸ್ನೂಲ 
ಹೊಸದಾಗಿ ಹೊರ ತರುವ | ಪರಿಚಯವನ್ನು ' ಸ್ನ್ಲಳೀಯ ಸಂಸ್ಥೆಗಳ 
ಕಾಯಿದೆಗಳಸ್ನೂಲ ಪರಿಚಯವನ್ನು | ಚುನಾಯಿತ . ಸದಸ್ಯರುಗಳಿಗೆ ಮಾತ್ರ 
ಸ್ಥಳೀಯ ಸಂಸ್ಥೆಗಳ ಚುನಾಯಿತ | ನಡೆಸಲಾಗಿದೆ. ಶಾಸಕರುಗಳಿಗೆ 
ಸದಸ್ಯರು ಮತ್ತು ಶಾಸಕರುಗಳಿಗೆ | ಪರಿಚಯಿಸುವ ಶಿಬಿರಗಳನ್ನು ನಡೆಸಲು 
ಪರಿಚಯಿಸುವ . ಶಿಬಿರಗಳನ್ನು | ಮುಂದಿವ ದಿನಗಳಲ್ಲಿ 
ನಡೆಸಲಾಗುತ್ತಿದೆಯೆೇ ಇಲ್ಲದಿದ್ದಲ್ಲಿ, | ಕ್ರಮವಹಿಸಲಾಗುವುದು. ' 
ಈ ಶಿಬಿರಗಳನ್ನು ನಡೆಸಲು ರಾಜ್ಯ| ' 
ಸರ್ಕಾರ ಮುಂದಾಗುವುದೇ; 


(ಉ |ಈ ಸಂಸ್ಥೆಯ ಕಾರ್ಯವ್ಯಾಪ್ತಿ | ಕರ್ನಾಟಿಕ ಕಾನೂನು ಮತ್ತು ಸಂಸದೀಯ 
ವಿಸ್ತರಿಸಲು ಮತ್ತು ಉತ್ತಮ | ಸುಧಾರಣಾ ಸಂಸ್ಥೆಯು ಪ್ರಸ್ತುತ 
ಸಂಸದೀಯ ಸುಧಾರಣಾ | ವಿಶ್ವೇಶ್ವರಯ್ಯ ಕೇಂದ್ರ (ದೊಡ್ಡ ಗೋಪುರ), 
ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು | ಡಾ: ಬಿ.ಆರ್‌. ಅಂಬೇಡ್ಕರ್‌ ವೀಧಿಯಲ್ಲಿನ 
ಒಂದು ಸ್ವಂತ ಸುಸಜ್ಜಿತ | ಮೂರನೇ ಮಹಡಿ ಮತ್ತು 11ನೇ 
1 ಕಟ್ಟಡವನ್ನು ಸರ್ಕಾರ ಒದಗಿಸಲು | ಮಹಡಿಯಲ್ಲಿ  ಕಾರ್ಯನಿರ್ವಹಿಸುತ್ತಿದೆ. 
ಮುಂದಾಗುವುದೇ? (ಪೂರ್ಣ ವಿವರ | ಸ್ವತಂತ್ರ ನಿರ್ವಹಣೆಗೆ ಸುಸಜ್ಜಿತ ಕಟ್ಟಿಡದ 


ನೀಡುವುದು) ಅಗತ್ಯವಿದೆ. ಸಂಸ್ಥೆಯಿಂದ ಪ್ರಸ್ತಾವನೆ |. 
ಸ್ಮೀಕ್ಟತಗೊ೦ಂಡ ನಂತರ ಈ ಬಗ್ಗೆ 
ಕ್ರಮವಹಿಸಲಾಗುವುದು. |] 


KN 

ಸಂಖ್ಯೆ: ಲಾ-ಎಲ್‌ಎಡಿ/304/2021 fis a Ho 

| (ಜಿ.ಸಿ. ಮಾಧುಸ್ವಾಮಿ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು 
ಹಾಗೂ ಸಣ್ಣ ನೀರಾವರಿ ಸಚಿವರು 


ಅನುಬಂಧ-1 


4) 2618-19ನೇ ಸಾಲಿನಲ್ಲಿ ವಿಚಾರ ಸಂಕಿರಣಗಳು ಮತ್ತು ಮಾದರಿ ವಿಧಾನಸಭಾ ಅಧಿವೇಶನ ಸ್ಪರ್ಧೆ. 


($)2018-19 ರಲ್ಲಿ ಈ ಕೆಳಕಂಡಂತೆ ವಿಚಾರ ಸಂಕಿರಣಗಳನ್ನು ರಾಜ್ಯದ ವಿವಿಧ ai ಏರ್ಪಡಿಸಲಾಗಿದೆ. 
ಅವುಗಳ ವಿವರಗಳನ್ನು. ಈ ಕೆಳಗೆ ನೀಡಲಾಗಿದೆ. 


po) ಇ 
ಎ8 (ಈ. 3ನೇ ಡಿ ಕಾಸ್‌, 
ಕಸ್ತೂರಿನಗರ, ಬಂಗಳೂರು 


ವೇದಿಕ ಕ ಿಯೆಟ್‌ ಹಂಗು ಮತ್ತು: 
ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ 
ಕಾಲೇಜ ರಾಮನಗರ 


. 09.02.2019 


೯ರ PENN) 
ಸಂಸ್ಥ 
ಹಾಗೂ ದಯಾನಂದ ಸಾಗರ ಶಾಂತ್ರಿಕ 
ಮತ್ತು ನಿರ್ವಹಣಾ ಅಕಾಡೆಮಿ, 


ಕೆ.ಎಲ್‌.ಇ ಸೋಸೈಟಿಯ ಕಲಾ ಮತ್ತು 

ವಾಣಿಜ್ಯ ಕಾಲೇಜು, ಗದಗ 

ಸಿ.ಜೆ.ಬೆಲ್ಲದ ಸರ್ಕಾರಿ ಪ್ರಥಮ ದರ್ಜೆ 08.03.2019 
, ಅಕ್ಕಿ ಆಲೂರು, ಹಾನಗಲ್‌ 

ತಾಲೂಕು, ಹಾವೇರಿ ಜಿಲ್ಲೆ 


12.03.2019 
೯ಪ್ರ್ಣನಗರ. ಉತ್ತರಹಳ್ಳಿ 
ಬೆಂಗಳೂರು ಹಾಗೂ ಶ್ರೀಮತಿ ಇಂದಿರಾ 
ಗಾಂಧಿ ಮಹಿಳಾ ಪದವಿ ಕಾಲೇಜು, 


ಬಿ.ಎಲ್‌.ಡಷ ಸಂಸ್ಥಯಮ ನಾನು 03208 

ಮಹಾವಿದ್ಯಾಲಯ, ಜಮಖಂಡಿ. 

ಎಬ. ok 22.03.2019 
3053S 


2) 2019-20ನೇ ಸಾಲಿನ ವಿಚಾರ ಸಂಕಿರಣ/ಕಾರ್ಯಾಗಾರಗಳು 


ರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ 
ಮತ್ತು ಪರಿಚಾಯತ್‌ ರಾಜ್‌ 
ವಿಶ್ವವಿದ್ಯಾಲಯ, 'ಗದಗ ' ' 


30.05.2019, 
31.05.2019 
01.06.201 


ರಾಷ್ಟ 
1 ಎನ್‌.ಎಸ್‌.ಎಸ್‌. ಭವನ, 
ಜ್ಞಾನಭಾರತಿ ಆವರಣ, ಬೆ 


04.11.2019 


ನ್ಯಾಯಾಲಯದ ಕಟ್ಟಡ, 
ನ್ಯಾಯಾಲಯಗಳ ಸಂಕೀರ್ಣ, 
ರಾಮನಗರ 


ಹುರುಕಡ್ಡ ಅಜ್ಜ ಕಾ ೂನು ಕಾಲೇಜು, 
ಧಾರವಾಡ 23.1.2019 
5” ವ್ಯಾಂಕಾಡ್‌ ನಾರ್‌ ವಧಾ; 
ಬೆಂಗಳೂರು 


್ತ್ರ 26700 ಬ್ಲಂದಿಗಳ`ಮಪ್ಪ ಆಧರ 
ಸಂಸದೀಯ ಸುಧಾರಃ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ 
ಸಿಬ್ಬಂದಿಗಳು ಹಾಗೂ ಅಭಿಯೋಗೆ ಅಧಿಕಾರಿಗಳು ಹಾಗೂ ನೌಕರರುಗಳೊಂದಿಗೆ 
ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, "ಸಂವಿಧಾನ ದಿನಾರಚಣೆ” ಆಚರಣೆಯನ್ನು 
ಕಾವೇರಿ ಭವನ, ಬೆಂಗಳೂರು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ಇಲಾಖೆ, ಕಾವೇರಿ ಭವನದಲ್ಲಿ ಆಚರಣೆ 
ಮಾಡಲಾಯಿತು. ` ' 


7 ಎಸ್‌.ಸಿ.ನಂದಿಮಠ ೫ »ು 
ಕಾಲೇಜು, ಬಾಗಲಕೋಟೆ, 01.12.2019 [gy 


ವಿವೇಕಾನಂದ ಕಾ: ಖು ಕಾಲೇಜು, 
ಪುತೂರು 07.12.2019 


fr) 


09.11.2019 


ಕಾರ್ಯದರ್ಶಿ ಕಾನೂನು sh 
ನೌಕರರೊಂದಿಗೆ "ಸಂವಿಧಾನ ದಿನಾಚರಣೆ” 
ಆಚರಣೆಯನ್ನು ವಿಧಾನಸೌಧ 2ನೇಮಹಡಿಯ 
ವಿಶೇಷ ಕಾರ್ಯದರ್ಶಿಗಳ ಕಛೇರಿಯಲ್ಲಿ ಆಚರಣೆ 
ಮಾಡಲಾಯಿತು. 


ಸುಧಾರಣಾ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ 
ವಿಶೇಷ ಕಾರ್ಯದರ್ಶಿ ಕಾನೂನು ಇಲಾಖೆಯ 
ನೌಕರರು, ವಿಧಾನಸೌಧ, ಬೆಂಗಳೂರು 


ಸಾಂಕ್ರಾಮಿಕದ`ಕಾರಣದರದಾಗ 
ವೆಬಿನಾರ್‌ಗಳ ಮೂಲಕ ಹೆಚ್ಚಿನ ತಿಳುವಳಿಕೆಯ 
.| ಕಾರ್ಯಕ್ರಮದ ಭಾಗವಾಗಿ “ಜೀತಪದ್ಧತಿ ಮತ್ತು 
ಮಾನವ ಕಳ್ಳ ಸಾಗಾಣಿಕೆ” ವರ್ಜುವಲ್‌' 
ತರಬೇತಿಯನ್ನು ಅಭಿಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ಇಲಾಖೆಯ ಅಭಿಯೋಜಕರಿಗೆ-. 
ಅಧಿಕಾರಿಗಳಿಗಾಗಿ ಡಿ.ಒ.ಏ ಮತ್ತು ಐ.ಜೆ.ಎಂ 
(ಇಂಟರ್‌ ನ್ಯಾಷನಲ್‌ ಜಸ್ಟಿಸ್‌ ಮಿಷನ್‌) 
ಏರ್ಪಡಿಸಲಾಯಿತು ಹಾಗೂ ಇದರಲ್ಲಿ ಕಾಸಂಸು 
ಸಿಬ್ಬಂದಿಗಳು ಭಾಗವಹಿಸಿದ್ದರು. 


ಬೆಂಗಳೂರು, ಧಿಯೋ ಮತ್ತು ಸಂ ಸರ್ಕಾರಿ 
ವ್ಯಾಜ್ಯಗಳ ಇಲಾಖೆ, ಕಾವೇರಿ ಭವನ, 1 
ಬೆಂಗಳೂರು. ಹಾಗೂ ಕಾಸಂಸು ಸಂಸ್ಥೆ 
ಬೆಂಗಳೂರು 


(ೆ. ದ್ವಾರಕನಾಥ್‌ ಬಾಬು) * : 
ನಿರ್ದೇಶಕರು - 
ಕರ್ನಾಟಕ ಕಾನೂನು ಮತ್ತು ಸಂಸದೀಯ 
ಸುಧಾರಣಾ ಸಂಸ್ಥೆ ' 


